ಸದನದಲ್ಲಿ ಉತ್ತರಿಸುವ ಪ್ರಶ್ನೆಗಳು 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 1 ನೇ ಮಾರ್ಚ್‌, 2020 


ಕೊಡವ ಕುಲಶಾಸ್ಟ್ರೀಯ ಅಧ್ಯಯನ ಕುರಿತು 
ಶ್ರೀಮತಿ ವೀಣಾ ಅಚ್ಚಯ್ಯ (ವಿಧಾನಸಭೆಯಿಂದ ಚುನಾಯಿತರಾದವರು) - 


97 (857) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಹಾಗೂ ಸಮಾಜ ಕಲ್ಯಾಣ 
ಸಜಿ ವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 


(ಅ) ಕೊಡವರ ಕುಲಶಾಸ್ಟ್ರೀಯ ಅಧ್ಯಯನ ಮಾಡಿ, ವರದಿ ನೀಡುವಂತೆ ಸರ್ಕಾರ ಆದೇಶಿಸಿದೆಯೇ ; 
(ಇದ್ದಲ್ಲಿ ಆದೇಶದ ಪ್ರತಿ ನೀಡುವುದು) 


(ಆ) ಆದೇಶಿಸಿದ್ದಲ್ಲಿ, ಈ ಕುರಿತ ವರದಿ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆಯೇ ; 
(ಇ) ಸಲ್ಲಿಕೆಯಾಗದಿದ್ದಲ್ಲಿ, ದೀರ್ಪಾವಧಿ ವಿಳಂಬಕ್ಕೆ ಕಾರಣಗಳೇನು; 


(~ 


(ಈ) ಯಾವ ಕಾಲಮಿತಿಯೊಳಗೆ ಕೊಡವರ ಬಹುಕಾಲದ ನ್ಯಾಯಯುತ ಬೇಡಿಕೆಯಾದ ಈ ವರದಿಯನ್ನು 
ಪೂರ್ಣಗೊಳಿಸಿ, ಮಂಡಿಸಿ ಜಾರಿಗೊಳಿಸಲಾಗುವುದು? 


